ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 18 ನೇ ಮಾರ್ಚ್‌, 2020 


ಕಂದಾಯ ನಿವೇಶನಗಳ ನೋಂದಾವಣೆ ಬಗ್ಗೆ 


ಶ್ರೀ ಆರ್‌. ಚೌಡರೆಡ್ಡಿ ತೂಪಲ್ಲಿ (ಪದವೀಧರರ ಕ್ಲೇತು):- 
1197 (1356) ಮಾನ್ಯ ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಕಂದಾಯ ನಿವೇಶನ ಎಂದರೇನು; ಕಾನೂನಿನಲ್ಲಿ ಇವುಗಳಿಗಿರುವ ಮಾನ್ಯತೆ ಏನು; (ವಿವರವಾದ 
ಮಾಹಿತಿ ನೀಡುವುದು) 


(ಆ) ರಾಜ್ಯದಲ್ಲಿ ಕಂದಾಯ ನಿವೇಶನಗಳ ನೋಂದಾವಣೆಯನ್ನು ಸ್ಮ್ಥಗಿತಗೊಳಿಸಿರುವುದು ನಿಜವೇ; 
ಹಾಗಿದ್ಮರೆ, ಸ್ಥಗಿತಗೊಳಿಸಲು ಕಾರಣಗಳೇನು; 


(ಇ) ಸ್ಥಗಿತಗೊಳಿಸಿರುವ ಕಂದಾಯ ನಿವೇಶನಗಳ ನೋಂದಣಿಯನ್ನು ಪ್ರಾರಂಭಿಸುವುದು ಯಾವಾಗ; 


(ಈ) ಕಂದಾಯ ನಿವೇಶನಗಳನ್ನು ನೋಂದಣಿ ಮಾಡಿಸಲು ಹಾಲಿ ಇರುವ ಮಾರ್ಗಸೂಚಿ ಹಾಗೂ 
ಷರತ್ತುಗಳೇಮ? 


